29 


ಡಾ|| ಆರ್‌.ಎಂ.ಷಡಕ್ಟರಯ್ಯ 


ಬೀದರ್‌ಜಿಲ್ಲೆಯ ಶೈವ ಧರ್ಮ. 


ಶೈವ ಪಾಶುಪತ ಸಿದ್ಧಾಂತ ಪ್ರತಿಪಾದಕ ಶ್ರೀಕಂಠ. 
ಇದನ್ನು "ಮಹಾಭಾರತ" ಶಾಂತಿಪರ್ವದಲ್ಲಿ ಹೇಳಿದೆ. 
ಅಭಿನವಗುಪ್ತನ (್ರಿಶ.100) ತಂತ್ರಾವಲೋಕವು 
ಶ್ರೀಕಂಠನ ಜೊತೆಯಲ್ಲಿಯೇ ಲಕುಲೀಶನನ್ನು ಹೆಸರಿ 
ಸಿದೆ. ಇವರಿಬರೂ ಶಿವಶಾಸನದ ಪ್ರತಿಪಾದನೆಗೆ 


ಅಧಿಕಾರಿಗಳೆಂದು ಅಭಿಪ್ರಾಯಪಟ್ಟಿ ದೆ. 


ಮಹಾಕೂಟದ ಮುಕುಟೇಶ್ನರ ದೇವಾಲಯದಲ್ಲಿ 

ವಿದೆ" ಬಾದಾಮಿಯಲ್ಲಿ ಲಕುಲೀಶನ 
ದೇವಸ್ಥಾನದಲ್ಲಿ ಲಕುಲೀಶನ ಮೂರ್ತಿಯಿದೆ ಕೈಯಲ್ಲಿ 
ದಂಡವಿಡಿದು ಲಕುಲೀಶನು ನಿಂತ-ಕುಳಿತ ಭಂಗಿಯಲ್ಲಿ 
ದ್ದಾನೆ. ಸು.ಕ್ರಿ.ಶ.8ನೇ ಶತಮಾನದ ಶಿವಲಿಂಗ ಹೊತ್ತು 
ನಿಂತ ಭಕ್ತರ ಶಿಲ್ಪಗಳನ್ನು ಇನ್ನೊಂದೆಡೆ ಕಾಣುತ್ತೇವೆ. 
ಈ ಶಿಲ್ಪಗಳು ಮಹಾಕೂಟ, ಜಾಲಿಹಾಳ, 'ಎಲಿ 


ಫೆಂಟಾರೆ” ಮುಂತಾದ ಕಡೆಗಳಲ್ಲಿವೆ. ಕ್ರಿ.ಶ.11-17ನೆಯ 


ಶತಮಾನದಲ್ಲಿ ಶಿವಲಿಂಗವನ್ನು ಕೈಗಳಲ್ಲಿ ಹಿಡಿದು 


ಆರಾಧಿಸುವ ಶಿಲ್ಪಗಳು ಬಹು ಕಡೆಯಲ್ಲಿವೆ. ಈ ಶಿಲ್ಪ 
"ಗಳು ಮೂರು ಮಾದರಿಯಲ್ಲಿ ಕಾಣಿಸಿಕೊಂಡಿವೆ. 


ಮೊದಲನೆಯದು ಶಿವಶರಣ ಗುಂಡಬ್ರಹ್ಮಯ್ಯ .ಶೂಲ 
ವೇರಿ ಕುಳಿತು ಕೈಗಳಲ್ಲಿ ಶಿವಲಿಂಗ ಹಿಡಿದುಕೊಂಡಿರು 
ವುದು. ವೀರಭದ್ರನ ಜಡೆಯಲ್ಲಿ ತೋರಿಸಿದ ಶಿವಲಿಂಗ 
ಎರಡನೇಯ ದಾಗಿದೆ? ಶಿವಲಿಂಗವನ್ನು ಕೈಯಲ್ಲಿ 
ಹಿಡಿದು ಕುಳಿತ-ನಿಂತ ಶಿವಶರಣರನ್ನು ಮೂರನೇ 
ಗುಂಪಿಗೆ ಸೇರಿಸಬಹುದು. ದಂಡವಿಡಿದವರನ್ನು ಲಕು 
ಲೀಶನೆಂದು, ದೇಹದ ವಿವಿಧ ಅಂಗಾಂಗಗಳಲ್ಲಿ ಶಿವ 
ಲಿಂಗಗಳನ್ನು ಹೊತ್ತ ಅಥವಾ ಹಿಡಿದವರನ್ನು 
ಮಹೇಶ್ವರರೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. 


ಪಾಶುಪತ್ಕ ಕಾಳಾಮುಖ, ಕಾಪಾಲಿಕರಲ್ಲಿ ಕಾಳಾ 
ಮುಖರು ತಮ್ಮ ಆಚರಣೆಗಳಿಂದ ಒಂದೇ ಗುಂಪಿಗೆ 
ಸೇರುತ್ತಾರೆ. 1) ಕಾಳಾಮುಖರು (ಅಸಿತ ವಕ್ರ) 
ಮುಖದ ಮೇಲೆ ಕಪ್ಪುಗೆರೆ (ಭಸ್ಮವನ್ನು) ಹಚ್ಚಿಕೊಳ್ಳು 
ವರು. 2) ಪಾಶುಪತರು ದಿನದಲ್ಲಿ ಮೂರು ವೇಳೆ 
ಭಸ್ಮ ಧರಿಸುವರು. ಇವರಿಬ್ಬರೂ ಒಂದೇ. ಕನ್ನಡ 


ಇತಿಹಾಸ ದರ್ಶನ 


ಶಾಸನಗಳಲ್ಲಿ ಇವರಿಬ್ಬರೂ ಬೇರೆ ಬೇರೆ ಎಂದು 
ಸ್ಪಷ್ಟವಾಗಿ ಹೇಳಿಲ್ಲ. 
ದೇವಾಲಯ - ಶಿಲ್ಪಗಳು : 

ನಮ್ಮ ಅಧ್ಯಯನ ಪರಿಮಿತಿಯಲ್ಲಿ ಪಾಶುಪತ 
ಕಾಳಾಮುಖ ಪರಂಪರೆ ಬೀದರ ಜಿಲ್ಲೆಯಲ್ಲಿ ಕ್ರಿ.ಶ.11- 
13ನೇ ಶತಮಾನದಲ್ಲಿ ಪ್ರಭಾವಶಾಲಿಯಾಗಿ ಪ್ರಸರಿಸಿ _ 
ದಂತೆ ಕಾಣುತ್ತದೆ. ಈ ಭಾಗದಲ್ಲಿ ಕಾಣಿಸಿಕೊಂಡ 
ಹಲವಾರು ಶೈವ ದೇವಾಲಯಗಳು, ವಿಗ್ರಹಗಳು 
ಮತ್ತು ಆಚಾರ್ಯರು ಪಾಶುಪತ : ಕಾಳಾಮುಖರ 
ಗುಂಪಿಗೆ ಸೇರಿದವರುಗಳೆಂದು ಹೇಳಬಹುದಾಗಿದೆ. ಈ 
ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿ ಕನಿಷ್ಠ ಒಂದಾ 
ದರೂ ದೇವಾಲಯವಿದ್ದಿತು. ಈಗ ಕೆಲವೇ ದೇವಾ 
ಲಯಗಳು ಮಾತ್ರ ಅಲ್ಲಲ್ಲಿ ಕಾಣಸಿಗುವುವು. ಬಸವಕ 
ಲ್ಯಾಣ ತಾಲೂಕಿನ ಉಮಾಪುರ್ಕ, ನಾರಾಯಣಪುರ, 
ಹಳ್ಳಿ, ಬೆಟ್ಟ ಉಜಳಂ, ಮಿರ್ಕಲ್‌, ಮುಚ್ಚಳಂಬಾ; 
ಭಾಲ್ಕಿ ತಾಲೂಕಿನ ಗೋರಚಿಂಚೊಳ್ಳಿ » ಹುಮನಾಬಾದ 


` ತಾಲೂಕಿನ ಜಲಸಂಗಿ ಗ್ರಾಮಗಳಲ್ಲಿ ಶೈವಧರ್ಮಕ್ಕೆ 


ಸೇರಿದ ಅಲ್ಪಸ್ವಲ್ಪ ಶಿಥಿಲಗೊಂಡ ದೇವಸ್ಥಾನಗಳಿವೆ. 
ಬಹುತೇಕ ಗ್ರಾಮಗಳಲ್ಲಿ ದೇವಾಲಯದ ಅವಶೇಷ 
ಗಳು ಜೀರ್ಣಗೊಂಡು ಚದುರಿಹೋಗಿವೆ. 


ಹನ್ನೆರಡು ಶೈವ ದೇವಾಲಯಗಳು ಬಸವಕಲ್ಯಾಣ 
ನಗರ ಒಂದರಲ್ಲೇ ಇದ್ದವು. ಹಲವಾರು ಸ್ಥಳೀಯ 
ಶಾಸನಗಳು ಅಲ್ಲಿದ್ದ ಶೈವ ದೇವಾಲಯಗಳ ಮಾಹಿತಿ 
ಯನ್ನು ನೀಡುತ್ತವೆ. ಅವುಗಳು ಅಣದೂರು, ಖಣಿರಂ 
ಜೋಳ್ಕ ಬೆಲ್ಲರಗಿ, ಅಲೆಂಬರ, ಬಗದಲ್‌, ರಾಜ 
ಗೀರ್‌, ಬೀದರ್‌ ತಾಲೂಕಿನಲ್ಲಿ; ಭಾಲ್ಕಿ ಚಂದಾಪುರ, 
ಮೈಲಾರ, ಮೈನಳ್ಳಿ, ಲಂಜವಾಡ್ಕ ಹಾಲಳ್ಳಿ, ಬ್ಯಾಲಳ್ಳಿ, 
ಮಾಸಿಮೋಡು, ಘೋರಚಿಂಚೊಳ್ಳಿ, ಅಳಲಾಯಿಿ, 
ಬೀರಿ(ಬಿ), ಧನ್ನೂರ, ಭಾಲ್ಕಿ ತಾಲೂಕಿನಲ್ಲಿ, ಮುಚ್ಚ 
ಳಾಂಬ ಬಸವಕಲ್ಯಾಣ, ಗೋರ್ಟ, ಹಳ್ಳಿ, ಮಿರ್ಕಲ್‌, 
ಹುಲಸೂರು, ಘಾಟಬೋರಾಳ್ಮ  ಮೋರಖಂಡಿ, 
ಉಜಳಾಂ, ಶಿವಪೂರ, . ಧನ್ನೊರ ಉಮಾಪುರ 
ಇತ್ಯಾದಿ. ಬಸವಕಲ್ಯಾಣ ತಾಲೂಕಿನಲ್ಲಿ; ಬನಹಳ್ಳಿ, 


೨೨೫ 


ಜಲಸಂಗಿ, ಹಿಲಾಲಪೂರ ಹುಮನಾಬಾದ ತಾಲೂಕಿನಲ್ಲಿ; 
ಔರದ, ಔರದ ತಾಲೂಕಿನಲ್ಲಿ ಇದ್ದವು. ಉಮಾಪುರದ 
ಮಹೇಶ್ವರ, ನಾರಾಯಣಪುರದ ಘಟ್ಟಿಬಾಳಯ್ಮ, ಜಲ 
ಸಂಗಿಯ ಶಿವದೇವಾಲಯ ಮತ್ತು ಮಿರ್ಕ ಲ್ಲಿನ ಬಾವಿ 
ದೇವಾಲಯಗಳು ಅಧ, ಶಯನಕ್ಕೆ ಬಹು ಮಹತ್ವದ್ದಾಗಿವೆ. 
ಶೈವ ಧರ್ಮದ ವೈವಿಧ್ಯಮಯ ಶಿಲ್ಪಗಳು ಈ “ಜಿಲ್ಲೆ 
ಯೆಲ್ಲಿವೆ. ಇವುಗಳಲ್ಲಿ ಶೈವ ಯತಿಯರ ಮತ್ತು ಭಕ್ತರ 
ಶಿಲ್ಪಗಳು ಶೈವ ಧರ್ಮ ದ ಅಧ್ಯಯನಕ್ಕೆ “ತುಂಬಾ 
ಮಹತ್ವದ್ದಾಗಿವೆ. ಯತಿಗಳು ಕೈಗಳಲ್ಲಿ ಪಾನಪಾತ್ರ 
ಹಿಡಿದು “ಳಿತ ಒಂದೆರಡು ಶಿಲ್ಪಗಳು ಬಸವಕಲ್ಯಾ 
ಣದ ಮ್ಯೂಜಿಯಂದನಲ್ಲಿವೆ. ಇವರು ಕಾಪಾಲಕರಾಗಿ 

ದ್ದಾರೆ. ಈ "ಶಿಲ್ಪಗಳ ಬಗ್ಗೆ ಈಗಾಗಲೇ ಅಧ್ಯಯನ 
ಮಾಡಲಾಗಿದೆ. ರಾಜಕುಮಾರನೊಬ್ಬ ನು ಪ್ರಸನ್ನ 
ಮುದ್ರೆಯಲ್ಲಿ ಕೈಗಳನ್ನು ಹಿಡಿದು ಯೋಗಮುದ್ರೆಯಲ್ಲಿ 
ಕುಳಿತಿರುವ ಮತ್ತೊಂದು ಶಿಲ್ಪ ಅಲ್ಲಿದೆ. ಇವನು ಕೈಗ 
ಳಲ್ಲಿ ರುದ್ರಾಕ್ಷಿ ಸರಗಳನ್ನು "ಇನ್ನಿತರ ಅಂಗಾಂಗಗಳಲ್ಲಿ 
ಅಭರಣಗಳನ್ನು ಕಟ್ಟಿಕೊಂಡಿರುವನು. ಇಲ್ಲಿಯ ಶಿಲ್ಪಗಳ 
ಅಧ್ಯಯನವನ್ನು "'ಪ್ರತ್ಯೆ ಕವಾಗಿ ಮಾಡಲಾಗಿಡೆ.!? 
ಕಾಳಾಮುಖ ಶೈವರು ಈ ಭಾಗದಲ್ಲಿ ನೆಲೆಸಿದ್ದ 
ರೆಂಬುದು ಸ್ಪಷ್ಟವಾಗುತ್ತದೆ. 


ಗಣೇಶ, ಶಿವಲಿಂಗ್ಗ ಚತುರ್ಮುಖಲಿಂಗ್ಕ ಕಾರ್ತಿ 
ಕೇಯ, ಶಿವ, ಉಮಾ-ಮಹೇಶ್ವರ, ನಟರಾಜ, ಗಜ 
ಮರ್ಧನ, ನಂದಿ, ತ್ರಿಪುರಾಂತಕ ಹ ಭೈರವ, 
ಚಾಮುಂಡಿ, ಮಹಿಷಾಸುರ ಮರ್ದಿನಿ, ಪ್ರಮಾತ್ಸಕೆ 
ಯರು ಮುಂತಾದ ಶೈವ ಶಿಲ್ಪಗಳು ರ ಬೆಳಕಿಗೆ 
ಬಂದಿವೆ! ಈ ಭಾಗದ ಹಲವಾರು ಶಿಲ್ಪಗಳನ್ನು 
ಈಗಾಗಲೇ ತಕ್ಕಮಟ್ಟಿಗೆ ಅಧ್ಯ ಯನ ಮಾಡಲಾಗಿದೆ. 
ಶಿಲ್ಪ-ದೇವಾಲಯಗಳ ಅಧ್ಯ ಯನದಿಂದ ಬೀದರ ಜಿಲ್ಲೆ 
ಯಲ್ಲಿ ಶೆ ಶೈವ ಧರ್ಮವು ಸು.ಕ್ರಿಶ.8ನೇ ಶತಮಾನದಲ್ಲಿ 
ಪ್ರಭಾವಶಾಲಿಯಾಗಿ ಪ್ರಸರಿಸಿದ್ದಿತೆಂದು ಹೇಳಬಹುದು. 
ಬಸವಕಲ್ಯಾಣ ತಾಲೂಕಿನ ಮೊರಖಂಡಿ ಗ್ರಾಮದಲ್ಲಿ 
ಈ ಕಾಲದ ಶಿವಲಿಂಗ್ಗ ಗಣೇಶ, ದ್ವಾರಪಾಲಕ, 
ಪ್ರತ್ಯೇಕ ಸಪ್ತಮಾತೃಕೆಯರ ಶಿಲ್ಪಗಳು ಕಂಡುಬಂದಿರು 
ವುದು ಗಮನಾರ್ಹ. ಬೀದರ ಜಿಲ್ಲೆಯಲ್ಲೇ ಈ ಶಿಲ್ಪ 
ಗಳು ಅತ್ಯಂತ ಪ್ರಾಚೀನದ್ದಾಗಿವೆ. ಮುಂದೆ ಈ 
ಧರ್ಮವು ಹಲವು ಶತಮಾನಗಳವರೆಗೆ (ಸುಕ್ರಿ 
ಶ.14ನೇ ಶತಮಾನ) ಶಕ್ತಿಯುತವಾಗಿ ಬೆಳೆದು ಈ 
ಭಾಗದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಿತು. ರಾಜಕೀಯ 


೨೨೬. ' 


ಪರಿಚರವರ್ಗ ವಿ 


ಪರಿಸ್ಥಿತಿ ಬದಲಾದ ನಂತರ ಕೇವಲ ಅದರ ಪ್ರಭಾವ 
ಕಡಿಮೆ ಆದಂತೆ ತೋರುತ್ತದೆ. 


ಶೈವ ದೇವಾಲಯಗಳ ಪೂಜೈ, ಪುನಸ್ಕಾರ, 
ಪಂಚೋಪಚಾರ, ದೇವರ `ಅಂಗಭೋಗ, ಖಂಡಸ್ತುಟಿತ 
ಜೀರ್ಣೋದ್ದಾರ, ತಪೋಧನ ವಿದ್ಯಾರ್ಥಿಗಳ ಆಹಾರ 
-ಔಷಧ 'ಜೊದಲಾದುವುಗಳಿಗೆ "ದಾನ ನೀಡಿದ 
ವಿಷಯ ಹಲವಾರು ಶಾಸನಗಳಲ್ಲಿ ಉಲ್ಲೇಖವಾಗಿದೆ. 
ಅವುಗಳಲ್ಲಿ ಹೆಚ್ಚಿನ ಪಾಲು ಕಲ್ಮಾಣ ಚಾಲುಕ್ಕರ 
ಕಾಲಕ್ಷಿ ಸೇರಿದವು. ಇನ್ನುಳಿದವು ಕಳಚೂರಿ, ಸೇವುಣ 
ಮತ್ತು ಮೊಹಮ್ಮದ ಬಿನ್‌ ತುಘಲಕ್‌ ಇವರ ಕಾಲ 
ದ್ದಾಗಿವೆ. ತುಘಲಕ್‌ನ ಕಾಲದಲ್ಲಿ ಬಸವಕಲ್ಯಾಣದ 
ಮಧುಕೇಶ್ವರ ದೇವಾಲಯದ ಜೀರ್ಣೋದ್ದಾರ 
ಹಾಗೂ 'ಪೂಜಾವ್ಯ ವಸ್ಥೆಯನ್ನು ಪುನಃ ಕಲ್ಪಿಸಿದ ಸಂಗತಿ 
ಬೀದರ ಜಿಲೆಯ ಚರಿತ್ರೆ ಯಲ್ಲೇ ಅಪೂರ್ವ 
ದಾಖಲೆಯಾಗಿದೆ. 
ಪರಿಚರ ವರ್ಗ : 

ೇವಾಲಯಗಳನ್ನು ನೋಡಿಕೊಳ್ಳಲು ಪ್ರತ್ಯೇಕ 
ದ್ದಿತು. ಆಸ್ಥಾನಿಕ ಪೂಜಾರಿ (ಬಸವಕ 
ಅಥವಾ ಪೂಜಾರಿ ಮಾಣಿಗಳು (ಬಕ್ಕ 
ಮುಚ್ಚಳಾಂಬ) ಅಥವಾ ಪಾವನ ಮಾಣಿ 
ಗಳು (ಗುಡೂರು), ಹಾಡುವ ಅಮ್ಮಡಿ (ಗೋರ 
ಚಿಂಚೊಳ್ಳಿ ) ಗೀತವಾದ್ಕ ಪರಿವಾರದವರು 
(ಗೋರ್ಟಾ), ದೇವದರದಸಿಂಗೆ ಮತ್ತು ಪುರಾಣ 
ಹೇಳುವವನು (ಮುಚ್ಚಳಾಂಬ) , ಕಮ್ಮಾರ, ಕಲ್ಕುಟಿಗ 
(ಗೋರ್ಟಾ) , ವೇಳೆ “ನೋಡುವವನು (ಬಕ್ಕ ಮುಚ್ಚ 
ಛಾಂಬ ಇತ್ತಾದಿ), ಗೊರವರು (ಬಕ, ಮುಚ್ಚ 
ಳಾಂಬ) , ಸ್ಲಾನಾಚಾರ್ಯ ಮುಂತಾದವರು ದೇವಾಲ 
ಯದ ಪರಿಚರವರ್ಗ ದವರಾಗಿದ್ದರೆಂದು ಅಲ್ಲಿಯ 
ಶಾಸನಗಳಿಂದ ತಿಳಿದು -ಬರುತ್ತದೆ. 


ಲ್ಯಾಣ) 
ಗೋರ್ಟಾ, 


ಬೀದರ ಜಿಲ್ಲೆಯ ಶಾಸನಗಳಿಂದ ಹಲವಾರು 
ಆಚಾರ್ಯರ ಹೆಸರುಗಳು ಉಕ್ತವಾಗಿವೆ. ಗುಡೂರಿನ 
(ಕ್ರಿ.ಶ.1082) ದೇಶಾಂತರಿ ಪಾಶುಪತಾಚಾರ್ಯ ಶ್ರೀ 
ರತ್ನರಾಶಿ; ಗೋರಚಿಂಚೊಳ್ಳಿಯ (ಕ್ರಿ ಶ.1137) ಉತ್ತ 


ರೇಶ್ವ ರದ ಆಚಾರ್ಯ, 'ಭೀಮದೇವ, ಪಂಡಿತದೇವ 
ಮತ್ತು ಮಲ್ಲಿಕಾರ್ಜನ ಬಸವಕಲ್ಯಾಣದ 
(ಕ್ರಿ ಶಸ! 43) ಆಚಾರ್ಯದೇವ ಶಿವಪಂಡಿತ; 


ಗೋರ್ಟದ ರುದ್ರಮಿಶ್ರ; ರಂಜೋಳದ (ಕ್ರಿ.ಶ.1207) 
ಚಂದ್ರಭೂಷಣ ಮುನಿ ಮತ್ತು ಸೋಮೇಶ್ವರದೇವ; 


ಇತಿಹಾಸ ದರ್ಶನ 


' ವೈವಿದ್ಯಮಯ 


ಲಂಜವಾಡದ - ಪ್ರಭಚಾವುಣ್ಣಮಯ್ಯ ಮತ್ತು ಮರಿಕ 
ಲ್ಲತಮ್ಮಳ ಸರ್ಕ; ಚಂದಾಪೂರದ ಭೋಗದೇವ 
ಭಟ್ಟೋಪಾದ್ಕಾಯ ಮತ್ತು ಲಕ್ಷ್ಮೀಧರ ಭಟ್ಟೋಪಾ 


ದ್ಮಾಯ ಇವರು ಮುಖ್ಯವಾಗಿ ಕಾಣಿಸಿ ಕೊಳ್ಳುವರು. 


ಇವರು ಈ ಭಾಗದ ವಿವಿಧ ಸ್ಥಾನಗಳಲ್ಲಿ ಪ್ರಭಾವಶಾ 
ಲಿಗಳಾಗಿ ನೆಲೆನಿಂತವರಾಗಿದ್ದಾಕೆ. ಇವರ ಕೆಲವು 
ವಿಷಯಗಳನ್ನು ಇಲ್ಲಿಯ ಶಾಸನಗಳು 
ನೀಡುತ್ತವೆ. 


ಈ ಧರ್ಮದ ಶ್ರೀರತ್ನರಾಶಿ ಪಂಡಿತನೆಂಬವನು 
ಪಾಶುಪತ ಚಾರ್ಯ. (ಕ್ರಿ.ಶ.1082) ಇವನು 
ದೇಶಾಂತರಿಯಾಗಿದ್ದಾನೆ. ಪಾಶುಪತ ಶಾಖೆಗೆ ಸೇರಿದ 


ಈ ಒಬ್ಬ ಆಃ ಚಾರ್ಯ ಬೀದರಜಿಲ್ಲೆಯಲ್ಲಿ ಕಾಣಿಸಿ 
ಕೊಂಡಿದ್ದಾನೆ. ಇನ್ನುಳಿದವರು. ಶೈವರಲ್ಲಿ ಯಾವ 
ಗುಂಪಿಗೆ ಸೇರಿದವರು ಎಂಬುದು ಕಂಡುಬರುವುದಿಲ್ಲ. 


ಸ್ಥಾನಃ ಚಾರ್ಯರು ವೇದಾಸ ಕ್ತರೆಂಬುದನ್ನು ಬ್ರಾಹ್ಮಣರಂತೆ 
ಯಮ್ಮ ನಿಯಮ, ಸ್ವಾಧ್ಯಾಯ, ಧ್ಯಾನ, "ದಾರಣ 
ದೊಂದಿಗೆ ಜಪ ಹೋಮಾನುಷ್ಠಾನದಲ್ಲಿ' ವಿಮಳಮತಿ 
ಯಾಗಿದ್ದರು. ಗೋರ್ಟಾದ ನಗರೇಶ್ವರ' ದೇವಾಲಯ 
ಮುಂದಿನ ಶಾಸನದಿಂದ ಈ ವಿಷಯ ತಿಳಿಯುತ್ತದೆ. 
ಇಲ್ಲಿಯ ರುದ್ರಮಿಶ್ರಪಂಡಿತನು ಯಜ್ಞ ಯಾಗಗಳನ್ನು 
(ಮಹಾಕ್ಕ ತುಗಳನು ) ಆಚರಿಸುವುದರಲ್ಲಿ ಬಹು 
ನಿಪುಣ. ಕಲ್ಯಾಣ ಚಾಲುಕ್ಕರ ಅರಸ ಆರನೇ ವಿಕ್ರ 
ಮಾದಿತ್ಯ ಇವನು ಆಚರಿಸಿದ ಯಜ್ಞಗಳನ್ನು ಮೆಚ್ಚ 
ದತ್ತಿಯನ್ನು ತಾಮ್ರಶಾಸನದ ಮುಖಾಂತರ ನೀಡಿದ್ದಾನೆ. 
ಹಾಗೂ "ಇವನನ್ನು “ಅಯ್ಯ' ಎಂದು ಶಾಸನದಲ್ಲಿ 
ಸಂಬೋಧಿಸಲಾಗಿದೆ. ಇಲ್ಲಿಯ ಒಂದು ಶಾಸನ ಈ 
ವಿಷಯವನ್ನು ತಿಳಿಸುತ್ತದೆ. ಇದರಿಂದ ರುದ್ರಮಿಶ್ರನು 
ಈ ಅರಸನ. ಒಬ್ಬ ರಾಜಗುರುವಾಗಿದ್ದನೆಂದು. ತರ್ಕಿಸ 
ಬಹುದು. ತರ್ದ ವಾಡಿನಾಡಿನ “ಬಾಗೇವಾಡಿಯ 
ಗೋವರ್ಧ ಭಟ್ಟೋಪಾದ್ಕಾಯ ಮತ್ತು ಅರಸಿಕಬ್ಬೆಯ 
ರ ಮಗ ಇವನಾಗಿದ್ದಾನೆ. ಇವರ "ಹುಲ ದೇವರು 
ಕುಂಭೇಶ್ಛದ. ಇದೇ ಶಾಸನವು ಈ ವಿವರಗಳನ್ನು 
ನೀಡಿದೆ." ತರ್ದವಾಡಿ ನಾಡಿನ ಬಾಗೇವಾಡಿಯ ಈ 
ಕಾಲದ ಶಾಸನಗಳಲ್ಲಿ ಇವರ ತಂದೆ ತಾಯಿಗಳ 
ಅಥವಾ ಇವರ ಮತ್ತು ಇವನ ಕುಲದೇವರಾದ 
ಕುಂಚ ಶ್ವರ. ದೇವರ ಉಲ್ಲೇಖ ಕಂಡುಬಂದಿಲ್ಲವೆಂದು 
ಡಾಃ ಬಿ.ಆರ್‌.ಗೋಪಾಲ ಅವರು ಈಗಾಗಲೇ ಅಭಿ 
ಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯವು ಸರಿ ಇರು 
ವದು ನನ್ನ ಅಧ್ಯಯನದಲ್ಲೂ ಕಂಡು ಬಂದಿದೆ. ಆದರೆ 


ಇತಿಹಾಸ ದರ್ಶನ 


ತರ್ದವಾಡಿ ನಾಡಿನಲ್ಲಿದ್ದ ಬಿಜಾಪುರ ಜಿಲ್ಲೆಯ ಇಂಡಿ 
ತಾಲೂಕಿನ ಚಡಚಣ ಗ್ರಾಮದಲ್ಲಿ ಬಂದು. ಕುಂಭೇಶ್ವರ 


ದೇವಾಲಯ i ಶ.1067) ಯಿದ್ದಿತು. ಅಲ್ಲಿಯ 
ಒಂದು ಶಾಸನ! ಈ ವಿಷಯವನ್ನು ಉಲ್ಲೇಖಿಸಿರು 
ವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. 
ರಾಜಗುರುಗಳು 

ಈ ಸ್ಥಾನಚಾರ್ಯರು ಇನ್ನಿತರ ಭಾಗದಂತೆ 
ವಿದ್ಯಾಪ್ರೇಮಿಗಳಾಗಿದ್ದರು. ದೇವಸ್ಥಾನ-ಮಠಗಳಲ್ಲಿನ 
ತಪೋಧನರು ಮತ್ತು ಮಾಣಿಗಳಿಗೆ ವಿದ್ಯಾದಾನದ 


ವ್ಯವಸ್ಥೆಯನ್ನು ಕಲ್ಪಸಿದವರಾಗಿದ್ದಾರೆ. ನಾಡಿನ ' ಸಂಸ 
ತಿಯ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರವಹಿಸಿ ಜನಸಾ 
ಮಾನ್ಕರಿಂದ ಹಿಡಿದು ರಾಜಮನೆತನದವರೆಗೆ ಗೌರವ 
ಪಡೆದಿರುವುದರಲ್ಲಿ ಸಂದೇಹವಿಲ್ಲ. ಇವರಲ್ಲಿ ಭೋಗ 
ದೇವ ಭಟ್ಟೋಪಾದ್ಕಾಯ ಚಂದ್ರಪೂರ) , ರುದ್ರಮಿಶ್ರ 
(ಗೋರ್ಟ) ಇವರು ರಾಜಮನ್ನಣೆ ಪಡೆದು . ರಾಜ 
ಪೂಜಿತರಾದ ವಿಷಯ ತಿಳಿದು ಬಂದಿದೆ. ಭೋಗದೇವ 
ಭಟ್ಟೋಪಾದ್ಕಾ )ಯನೆಂಬವನು ಆರನೇ ವಿಕ್ರ ಮಾದಿತ್ಕ ನ 
ಮಗ ಯುವರಾಜ ಮಲ್ಲಿಕಾರ್ಜುನನ ರಾಜಗುರುವಾಗಿ 
ಧನದ ಶಾಸನದಲ್ಲಿ ಉಲ್ಲೇಖವಾಗಿದೆ. ಇವನು 
ಚಂದಾಪೂರದ ಒಂದು ಶಾಸನದಲ್ಲಿ ಕಾಣುತ್ತಾನೆ. 
ಇವನ ಹೆಸರಿಗೆ ಅಲ್ಲಿಯ ಮಂಜೆರಾ ತೀರದ ಮೇಲೆ 
ಭೋಗೇಶ್ವರ ದೇವರ . ಪ್ರತಿಷ್ಠಾಪನೆಯನ್ನು ಆತನ ಮಗ 
ಲಕ್ಷ್ಮೀಧರ' ಭಟ್ಟೋಪಾದ್ಯಾಯ ಮಾಡಿದನು. ಬಹುಶಃ 
ಈ. ದೇವರ ಪೂಜೈ, ಪುನಸ್ಕಾರ ಇತ್ಯಾದಿ ವ್ಯವಸ್ಥೆಗೆ 
ನೇರವಾಗಿ ಆರನೆಯ ಕ್ರಮಾದಿತ್ತ ಕೈಯಿಂದಲೇ 
ಎರಡು ವೃತ್ತಿ ಪಡೆದನೆಂದು ಈ ಶಾಸ ನವು ಉಲ್ಲೇ 
ಖಿಸಿರುವುದು. ಮಹತ್ವದ ಸಂಗತಿಯಾಗಿದೆ. ನಾಮಾಂ 
ಕಿತ್ತ ಕಾಲಮಾನ, ರಾಜಮನೆತನ ಹಾಗೂ ಈ ಅರ 
ಸುಮನೆತನದ 86ನೇ ವಿಕ್ರಮಾದಿತ್ಯನಿಂದ ಎರಡು ವೃತ್ತಿ 
ಪಡೆದ ಸಂಗತಿ. ಈ 'ದೇವಾಲದುದ ಪೂಜೆ, ಪ್ರನ 


. ಸ್ಕಾರ ಇತ್ಯಾದಿ ವ್ಯವಸ್ಥೆಗೆ ಈ ವೃತ್ತಿಗಳನ್ನು ವಿನಿ 


ಯೋಗಿಸಿದ ವಿಷಯವೂ ಚಂದಾಪೂರ ಶಾಸನದಲ್ಲಿ 
ಉಲ್ಲೇಖವಾಗಿರುವುದು. ಗಮನೀಯ. ಇದರಿಂದಾಗಿ 
ಇವನು ತೀರಿದ ಬಳಿಕ ಇವನ ಹೆಸರಿನಲ್ಲಿ ದೇವಾ 
ಲಯವನ್ನು ಚಂದಾಪೂರದಲ್ಲಿ ಕಟ್ಟಲಾಯಿತೆಂಬುದು 
ಸ್ಪಷ್ಟವಾಗುತ್ತದೆ. ಹಾಗೂ ಇವನೇ ಯುವರಾಜ ಮಲ್ಲಿ 
ಕಾರ್ಜುನನ ರಾಜಗುರುವಾಗಿರಬಹುದೆಂದು . ತರ್ಕಿಸ 
ಬಹುದು. 


೨೫. 


ದೇವಾಲಯಗಳನ್ನು ಕಟ್ಟಿಸುವುದು, ದಾನ 
ದತ್ತಿಗಳನ್ನು ನೀಡುವುದು, ಸ್ವೀಕರಿಸುವುದು, ಸಂರಕ್ಷಿಸಿ 
ಕೊಂಡು ಹೋಗುವುದು ಪಾಶುಪತ ಕಾಳಾಮುಖಾ 
ಚಾರ್ಯರ ಪ್ರಧಾನ ಕಾರ್ಯಗಳಲ್ಲಿ ಕೆಲವಾಗಿವೆ. ಇದನ್ನು 
ಬೀದರ ಜಿಲ್ಲೆಯ ಹಲವಾರು ಶಾಸನಗಳ ಫಲಶೃಶಿಗ 
ಳಲ್ಲಿ ಕಾಣಬಹುದು. 


ಈ ಭಾಗದಲ್ಲಿ ಹಲವಾರು ಮಠಗಳಿದ್ದವು. ಅವು 
ಗಳಲ್ಲಿ ಮೂಡಣ ಮಠ್ಕ (ಮಿರ್ಕಲ್‌, ಗೋರ್ಟ) 
ಮತ್ತುಪಂಚೆಮಠಸ್ಥಾನಗಳು (ಅವೆಂಬರ,  ಬರೂರು) 
ಮುಖ್ಯವಾಗಿವೆ. ; 


ದೇವಾಲಯಗಳು ನೈಷ್ಠಿಕ ಸ್ಥಾನಗಳಾಗಿದ್ದವು. 
ಅವುಗಳಿಗೆ ಹೊಂದಿ, , ಸತ್ರ(ಛತ್ರ), ತೋಟ, 
ಬಾವಿ, ಗದ್ದೆ ಮತ್ತು ಅಕ್ಕಿ ಧಾನ್ಯಗಳ ಅಂಗಡಿಗಳು 
ಇದ್ದವು. ದೇವರಿಗೆ ಮೂರು ಸಲ ಪೂಜೆ (ತ್ರಿಕಾಳ 
ಪೂಜೆ) ಸಮಯದಲ್ಲಿ ಸಂಗೀತ, ವಾದ್ಮ ನೃತ್ಯ ನಡೆ 
ಯುತ್ತಿದ್ದವು. ಅಲ್ಲಿ ಅಗ್ನಿಷ್ಟಿಗಳು ಇದ್ದವು. 
ವೀರಶೈವ 

ವೀರಶೈವ ಧರ್ಮ ಮಾರ್ಗದ ಷಟ್‌ಸ್ಟಲ, ಅಷ್ಟಾ 
ವರಣ, ಪಂಚಾ2 ಚಾರಗಳು ಬಸವಕಲ್ಯಾಣದ ಶಿವಶರ 
ಣರ ಹೊಸ ತಾತ್ವಿಕ ನಿಲುವಿನ ಕೊಡುಗೆಗಳೆಂದು 
ಹೇಳಬಹುದಾಗಿದೆ. ಹನ್ನೆರಡನೆಯ ಶತಮಾನದಲ್ಲಿ 
ಇದು ನಿರ್ದಿಷ್ಟವಾದ ಸ್ವರೂಪವನ್ನು ಪಡೆಯಿತು. 
ರ್ವ ಸಮಾನತೆಯು ತನ್ನ 
pas ಈಡೇರಿಸುವ ಶಕ್ತಿಯುತ ಧರ್ಮವಾಗಿ 
ಪರಿಣಮಿಸಿತು. ಕಲ್ಲಾಣ ಚಾಲುಕ್ಕರ ಅಂತ್ಯ ಕಾಲ 
ಗಲೇ ಅಲ್ಲಿಯ ಅರಸ್ಮ ಅಧಿಕಾರಿ, ಅಗ್ರಹಾರ, ಮಠ 
ಮತ್ತು ವ್ಯಾಪಾರಿಗಳ ಪ್ರಭಾವ ಗಾಢವಾಗಿ ಸಮಾಜದ 
ಮೇಲೆ ಬೀರಿದ್ದಿತು. 
ಣರ ಇಷ್ಟಲಿಂಗ, ಕಾಯಕ್ಕ ದಾಸೋಹ ತತ್ವಗಳು 
ಬಹು ಉಪಯೋಗವೆನಿಸಿದಂತೆ ಕಾಣುತ್ತದೆ. 


೫ 


ಆಶಯವನ್ನು ದೊಡ್ಡ - 


ಸಾಮಾನ್ಯ ಜನವರ್ಗಕ್ಕೆ ಶಿವಶರ: 


ಶ್ರೀಶೈಲ ಪ್ರಾಚೀನ ಕಾಲದಿಂದಲೂ ದಕ್ಷಿಣ 
ಭಾರತದಲ್ಲಿ ಒಂದು ಮಹತ್ವದ ಶೈವ ಕೇಂದ್ರವಾಗಿದೆ. 
ಇದರ ಮೂಲ ಹೆಸರು ಶ್ರೀಪರ್ವತ. ಶ್ರೀಶೈಲ ಮಲ್ಲಿ 
ಕಾರ್ಜುನನ ಭಕ್ತರು ದೇಶದ ವಿವಿಧ ಭಾಗದಲ್ಲಿದ್ದಾರೆ. 
ಕ್ರಿಶ11-12ನೇ ಶತಮಾನದಲ್ಲಿ ಬೀದರ ಜಿಲ್ಲೆಯ 
ಕಲ್ಯಾಣಕ್ಕೂ ಮತ್ತು ಶ್ರೀಪರ್ವ ತಕೆ ಹೆಚ್ಚಿನ ಸಂಪರ್ಕವಿ 
ದ್ದಿತು. ಹಲವಾರು `ವ-ಶರಣರು 
ನೆಡೆದುಕೊಂಡು ಹೋದ ಸಂಗತಿಗಳು ವಚನಸಾಹಿತ್ಯ 
ದಿಂದ ತಿಳಿದುಬರುತ್ತದೆ. ಹಾಗೂ ಅದರ ಭಕ್ತರು ಈ 
ಇದ್ದರು. 


ಬೀದರ “ತಾಲೂಕಿನ ಸಿರ್ಸಿಯ ಈ ಕಾಲದ 
ಒಂದು ಶಾಸನವು ಈ ಕುರಿತು ಮಹತ್ವದ ಸಂಗತಿ 
ಯನ್ನು ನೀಡುತ್ತದೆ. ಅಜ್ಞೇಶ್ವರ ಡೇವರ ಅಳಿಯನೆಂಬ 
ವನೊಬನು ಶ್ರೀಪರ್ವ ತ್ಕ” ಹೋಗಿ ಲಿಂಗ ತಂದ 
ನೆಂತಲೂ ಮತ್ತು ಆ ಲಿಂಗವನ್ನು ಅಲ್ಲಿಯ ಚಾವುಣ್ಣ 
ಮಯ್ಯ ನೆಂಬವನಿಗೆ ಕೊಟ್ಟು ಪ್ರತಿಷ್ಠೆ "ಮಾಡಿದನೆಂದು 
ಕಾಣುತ್ತದೆ. ಈ ಚಾವುಣ್ಣಮಯ್ಯನೆ ನೆಂಬವನು ಅಲ್ಲಿಯ 
ಜಬ ' ಅಧಿಕಾರಿ ಯಾಗಿರಬೇಕು. ಈ ಲಿಂಗಕ್ಕೆ ಬಿಟ್ಟಿದ 
ತ್ತಿಯೆ ವಿದರಗಳು ಉಲ್ಲೇಖವಾಗಿಲ್ಲದಿದ್ದರೂ ರಾಜರ 
ಕ್ಷತ ಧರ್ಮವೆಂದು ಈ ಶಾಸನದಲ್ಲಿ “ಹೇಳಿರುವುದು 
ಗಮನೀಯ. 


ಮಾ ಕ್ರಾಂತಿ  ಪುರುಷರಾಗಿದ್ದ 
ಬಸವಣ್ಣ, ಚೆನ್ನಬಸವಣ್ಣ, ಸಿದ್ದರಾಮ, ಅಕ್ಕಮಹಾದೇವಿ, 
ಮಡಿವಾಳ ಮಾಚಯ್ಯ, ನೂಲಿ ಚಂದಯ್ಯ, ಸೊಡ್ಡಲ 
ಬಾಚರಸ en 7 ವಚನ ಸಾಹಿತ್ಯ ಮಹತ್ವ 
ದ್ದಾಗಿವೆ. ಇಲ್ಲಿಯ ಕ್ರಿ.ಶ.11-1326ರ ಕೆಲವು ಶಾಸನ 
ಗಳು ಶಿವಶರಣ ರಾದ ಕೇಶಿಮಯ್ಯ. ದಂಡನಾಯಕ, 


ಬಾಚರಸ್ಮ ಮಡಿವಾಳ ಮಾಚೇಕೆ) ಯ್ಯ ಮಧುವರಸ 
ರನ್ನು ಹಾಗೂ ಇಂದಿಗೂ ಕಾಣುವ  ಗವಿ-ದೇವಾಲ 
ಯಗಳು ಕೆಲವು ಶಿವಶರಣರಿಗ ಸೇರಿರುವುದು 
ಗಮನಾರ್ಹ 


ಇತಿಹಾಸ ದರ್ಶನ 


ಸ್ರಿ ಶೈ ಲದವರೆಗೆ ' 


ಎ 


ಜಾ 


ಅಡಿ ಟಿಪ್ಪಣಿ 


- ತಿಪ್ಪೇರುದ್ರಸ್ವಾಮಿ, ಎಚ್‌, “ವಚನಗಳಲ್ಲಿ ವೀರಶೈ ವಧರ್ಮ' ಪು.59. 

. ದೇಸಾಯಿ ಪಿ.ಬಿ., “ಬಸವೇಶ್ವರ ಆಂಡ್‌ ಓಜ್‌ಟೈಮ್ಸು'. 

ಅದೇ. 

. ಈ ಶಿಲ್ಪ: ಮಹಾಕೂಟದಲ್ಲಿದೆ. 

. ಡಾ. ಆ.ಸುಂದರ ಅವರು ಇಲ್ಲಿ ಪತ್ತೆಹಚ್ಚಿದ್ದಾರೆ. ಇಲ್ಲಿಯ ಸಪ್ತಮಾತೃಕೆಯರ ಶಿಲ್ಪದಲ್ಲಿ ಶಿವವೀಣಾಧಾರಿಯಾಗಿದ್ದು 
ಆತನ ಬೆನ್ನಮೇಲೆ ಊರ್ಧ್ವವಾಗಿ ಶಿವಲಿಂಗವಿದೆ. | 

6. ಡಾ| ಕೆ.ವಿ.ಸೌಂದರರಾಜನ್‌ ಈ ವಿಷಯವನ್ನು ತಿಳಿಸಿದ್ದಾರೆ. 

7. ಉಜ್ಜ ನಿ, ಹಂಪಿ, ಹಿರೇಕೆರೂರು ಮುಂತಾದ ಸ್ಥಳಗಳಲ್ಲಿ ವೀರಭದ್ರನ ಕಿರೀಟದಲ್ಲಿ ಶಿವಲಿಂಗ ಧರಿಸಿರುವುದನ್ನು 
ನಾನು ನೋಡಿರುವೆನು. 

8. ಡಾ| ಕೆ.ವಿ.ಸೌಂದರರಾಜನ್‌ ಅವರು ಈ ಅಭಿಪ್ರಾಯವನ್ನು 1989ರಲ್ಲಿ ವ್ಯಕ್ತಪಡಿಸಿದ್ದಾರೆ. (ಅವರಉಪನ್ಯಾಸದಲ್ಲಿ) . 

9. ಚಿದಾನಂದ ಮುರ್ತಿ, ಎಂ. "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ' ಪುಟ.148. 7; 

10. "“ಬಸವಕಲ್ಮಾಣದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವ ” ಈ ನನ್ನ ಲೇಖನ ಶ್ರೀಶ್ಕಾ. ಶಿವಶಂಕರಪ್ಪ ಇವರ 
ಅಭಿನಂದನ ಗ್ರಂಥಕ್ಕಾಗಿ ಈಗ ಆಚ್ಛಿನಲ್ಲಿದೆ. 

11. ಷಡಕ್ಷರಯ್ಯ ಆರ್‌.ಎಂ.1982; "ಬಸವಕಲ್ಯಾಣದಲ್ಲಿ ಕಂಡುಬಂದ ಶೈವ ಶಿಲ್ಪಗಳು'', “ಕರ್ನಾಟಕ ಭಾರತಿ], 
ಏ.ವಿಿ ಧಾರವಾಡ. 

12. ಎ.ಎಸ್‌.ಆರ್‌.,. ನಿಜಾಮ್‌ ಡೊಮಿನಿಯನ್ಸ್‌, 1936-37, ಪುಟ.43-45. 

13. ಕುಲಕರ್ಣಿ ವಿ.ಎಸ್‌. 1979: "ಹಿಸ್ಟಾರಿಕಲ್‌ ಆಂಡ್‌ ಕಲ್ಚರಲ್‌ ಆಸ್ಟೆಕ್‌ಟ್ಸ್‌ ಅರೌಂಡ್‌ ಬಸವಕಲ್ಯಾಣ”, 
ಭಾಗ-2, ಪಿ.ಹೆಚ್‌.ಡಿ. ಥೀಸೀಸ್‌, ಕರ್ನಾಟಕ ವಿ.ವಿ. ಧಾರವಾಡ. 

14. ಎಸ್‌.ಐ.ಐ., XX , 133. 

15. ಷಡಕ್ಟರಯ್ಯ ಆರ್‌.ಎಂ., 1984: “ಆರ್‌ಕ್ಯಾಂಜಿ ಇನ್‌ ಬೀದರ ಡಿಸ್ಟ್ರಿಕ್ಟ್‌ ವಿತ್‌ ಸ್ಪೆಷಲ್‌, ರೆಫರೆನ್ಸ್‌ ಟು 

ಮಾಂಜ್ರಾ ಅಂಡ್‌ ಕಾರಂಜಾ ವ್ಯಾಲೀಸ್‌, ಪಿಹೆಚ್‌ಡಿ ಥೀಸೀಸ್‌, ಕ.ವಿ.ವಿ. ಧಾರಮಾ 


ಲಾಡ ಲ ಬ 


ಕ್ರ ತಜ್ಞ ತೆಗಳು 


ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ.ಎಸ್‌.ರಾಮೇಗೌಡ ಅವರು ಬೀದರ ಜಿಲ್ಲೆಯಲ್ಲಿ ಅನ್ವೇಷಣೆ ಕೈಗೊಂಡು 
ಸಮಗ್ರ ಅಧ್ಯಯನಕ್ಕೆ ಪರವಾನಿಗೆ ನೀಡಿದರು. ಬಸವಕಲ್ಯಾಣದ ಮ್ಯೂಜಿಯಂ ಮತ್ತು ಇನ್ನಿತರ ಭಾಗದ (ಅಲ್ಲಿಯ) ' 
ಪ್ರಾಚ್ಛ ಅವಶೇಷಗಳ ಅಧ್ಯಯನಕ್ಕೆ ಕರ್ನಾಟಕ ಸರ್ಕಾರದ ಪ್ರಾಚ್ಯವಸ್ನುಗಳ ನಿರ್ದೇಶಕರು ಪರವಾನಿಗೆ ನೀಡಿರುವರು. ನನ್ನ 
ಗುರುಗಳಾದ ಡಾ.ಆ.ಸುಂದರ ಅವರುವಿವಿಧರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿರುವರು. ಇವರೆಲ್ಲರಿಗೂ ನಾನು 
ಖಣಿಯಾಗಿದ್ದೇನೆ. ' 


ಇತಿಹಾಸ ದರ್ಶನ ಸ ೨೨೯ 


